ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


283 

ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
15.12.2021 

ಕಂದಾಯ ಸಚಿವರು 


a] 


¥ 


ಪ್ರಶ್ನೆ 


ಉತ್ತರ 


ಸರ್ಕಾರವು ಕರ್ನಾಟಕ ಭೂ ಕಂದಾಯ 
ಕಾಯಿದೆ 1964ರ ಪ್ರಕರಣ 9ಎ (ಕ್ಕೆ 
ತಿದ್ದುಪಡಿಯ ಮೂಲಕ 17.03.2018 
ರಿಂದ 16.03.2019ರವರೆಗೆ ನಮೂನೆ- 
57ರಲ್ಲಿ ಅಕುಮ ಸಕ್ರಮದಡಿಯಲ್ಲಿ 
ಅರ್ಜಿಯನ್ನು ಸಲ್ಲಿಸಲು ಅವಕಾಶ 
ಕಲಿಸಿದ್ದು ಈ ಅವಧಿಯಲ್ಲಿ 
ನೋಂದಾಯಿತ ಅಂಚ್‌ಯ ಮೂಲಕ ಇ- 
ಮೇಲ್‌ ಮೂಲಕ ಸ್ಟೀಕೃತವಾದ ಅರ್ಜಿಗಳ 
ಸಂಖ್ಯೆ ಎಷ್ಟು; ಅವುಗಳನ್ನು ನಮೂನೆಯ 
ವಹಿಯಲ್ಲಿ ದಾಖಲಿಸಿ ತಂತ್ರಾಂಶದಲ್ಲಿ 
ಅಳವಡಿಸಲಾಗಿದೆಯೇ; 


ಸರ್ಕಾರಿ ಜಮೀನುಗಳಲ್ಲಿನ eR] 
ಸಾಗುವಳಿಯನ್ನು ಸಕ್ರಮಗೊಳಿಸಲು ಕರ್ನಾಟಕ 
ಭೂ ಕಂದಾಯ ಕಾಯ್ಕೆ, 1964 ರ ಕಲಂ 94-ಎ(4) ಗೆ 
ತಿದ್ದುಪಡಿ ತರಲಾಗಿದ್ದು, ತತ್ಸಂಬಂಧ ಕರ್ನಾಟಕ 
ಭೂ ಕಂದಾಯ ನಿಯಮಗಳು, 1966 ರ ನಿಯಮ 
108 ಸಿಸಿಸಿ ಯನ್ನು ಸೇರ್ಪಡಿಸಿ, ಹೊಸದಾಗಿ 
ನಮೂನೆ 57 ರ ಅರ್ಜಿಗಳನ್ನು ಸ್ಥೀಕರಿಸಲು 
ದಿನಾಂಕ: 16.03.2019 ರವರೆಗೆ ಅವಕಾಶ 
ಕಲ್ಪಿಸಲಾಗಿತ್ತು. ಅದರಂತೆ, ಅರ್ಜಿದಾರರು 
ಖುದ್ಧಾಗಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. 


ಆದರೆ, ನೋಂದಾಯಿತ ಅಂಚೆಯ ಮೂಲಕ 
ಮತ್ತು ಇ-ಮೇಲ್‌ ಮೂಲಕ ಅರ್ಜಿಗಳನ್ನು 
ಸಲ್ಲಿಸಲು ಅವಕಾಶ ಇರುವುದಿಲ್ಲ. 


ಆ) 


ಕಾಯಿದೆಯನ್ನು ಅರ್ಥೈಯಿಸಿಕೊಳನಲ್ಲಿ 
ವಿಫಲರಾಗಿರುವ ಮತ್ತು ರೈತರನ್ನು ಅವರ 
ಹಕ್ಕಿನಿಂದ ವಂಜಚಿತರಾಗಿಸಿ ಗಂಭೀರ 
ಕರ್ತವ್ಯ ಲೋಪವನ್ನು ಮಾಡಿದ 
ಅಧಿಕಾರಿಗಳಳ ಮೇಲೆ ಸರ್ಕಾರದಿಂದ 
ಕೈಗೊಂಡ ಕ್ರಮವೇನು; ಇಲ್ಲವಾದಲ್ಲಿ, 
ಇದಕ್ಕೆ ಕಾರಣವೇನು; 


ಇಂತಹ ಮಾವುದೇ ಪ್ರಕರಣಗಳು ಸರ್ಕಾರದ | 


ಗಮನಕ್ಕೆ ಬಂದಿರುವುದಿಲ್ಲ. 


| ಇ) 


ಅವಕಾಶದಿಂದ ವಂಚಿತರಾದ ರೈತರಿಗೆ 
ಅರ್ಜಿಯನ್ನು ಸಲ್ಲಿಸಲು ಮತ್ತೊಮ್ಮೆ 
| ಅವಕಾಶವನ್ನು ಕಲ್ಪಿಸಲಾಗುತ್ತದೆಯೇ; 
ಇಲ್ಲವಾದಲ್ಲಿ, ಆಗಿರುವ 
ಅನಾಹುತಗಳನ್ನು ಹೇಗೆ 
ಪರಿಹರಿಸಲಾಗುವುದು? 


ಅವಕಾಶದಿಂದ ವಂಚಿತರಾದ ರೈತರಿಗೆ ಮತ್ತೊಮ್ಮೆ 
ಅರ್ಜಿ ಸಲ್ಲಿಸಲು ಕಾಲಾವಕಾಶ ವಿಸರಿಸುವ ಬಗ್ಗೆ 
ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯ: ಆರ್‌ಡಿ 224 ಎಲ್‌ಜಿಕ್ಕೂ 2021 (ಇ) 


ನ್‌ 
ಹ್‌ 
(ಆರ್‌.ಅಶೋಕ) 
ಕಂದಾಯ ಸಜಿವರು. 


